ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1569 _ 
ಮಾನ್ಯ ಸದಸ್ಯರ ಹೆಸರು ಶ್ರೀ ಘಹೋಟ್ನೇಕರ ಶ್ರೀಕಾಂತ ಲಫಣ_ J 
ಉತ್ತರಿಸಬೇಕಾದ ದಿನಾಂಕ 24.09.2021 ಮ ಫು 
ಉತ್ತರಿಸುವ ಸಜಿವರು ಹಿಂದುಳಿದ ವರ್ಗಗಳ ಧಾ ಷವರ್‌ ಕ 


ಈ. ಪ್ರಶ್ನೆ ಉತ್ತರ 

ಸಂ < ಮ | 

ಅ) | ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಕಳೆದ 3 ಸ . ನ 41 
ವರ್ಷಗಳಿಂದ ಮಂಜೂರಾದ ಸಮುದಾಯ | ವೃತ್ತ ಕನ್ನಡ ಜಿಲ್ಲೆಗೆ ಕಳೆದ ಮೂರು ವರ್ಷಗಳಿಂದ 
| ಭವನಗಳೆಷ್ಟು: . ಟಾಲ್ಲೂಸುವಾರು/ k 
ಜಿಲ್ಲಾವಾರು ವಿವರ ನೀಡುವುದು) ಮಂಜೂರಾದ ಭವನಗಳು. ಮಂಜೂರಾದ ಮೊತ'ಹಾಗೂ 
— — ಬಿಡುಗಡೆಯಾದ ಅನುದಾನದ ತಾಲ್ಲೂಕುವಾರು 

ಆ) |ಸದರಿ ಸಮುದಾಯ  ಭವನಗಳೆಗೆ ವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. . 
ಮಂಜೂರಾದ ಹಾಗೂ ಬಿಡುಗಡೆಯಾದ ಸ 
ಅನುದಾನ ಎಷ್ಟು; (ವಿವರ ನೀಡುವುದು) 

ಇ) ಈ ಅನುದಾನ ಬಿಡುಗಡೆಗೆ ಇರುವ ಸರ್ಕಾರದ ಆದೇಶ ಸಂಖ್ಯ:ಹಿಂವಕ 695. ಬಿಎಂಎಸ್‌ 
ಮಾನದಂಡಗಳೇನು; 2014(ಭಾ-2), ದಿನಾಂಕ:05.11.2014 ಹಾಗೂ ಸರ್ಕಾರದ 

ಆದೇಶ ಸಂಖ್ಯೆ:ಹಿಂವಕ 113 ಬಿಎಂಎಸ್‌ 2017, 
'ದಿನಾಂಕ29.11.2017ರಲ್ಲಿನ್ನ ಂ ಮಾರ್ಗಸೂಚಿಗಳನ್ವಯ 
ಸಹಾಯಧನ ಮಂಜೂರು ಮಾಡಲಾಗುತ್ತಿದೆ. 
(ಮಾರ್ಗಸೂಚಿಗಳನ್ನು ಅನುಬಂಧ-2 ರಲ್ಲಿ ನೀಡಿದೆ). 

ಈ) | ಸಮುದಾಯ ಭವನ ಕಟ್ಟಿಡ' ಪ್ರಗತಿಯು ಉತ್ತರ ಕನ್ನಡ ಜಿಲ್ಲೆಗೆ ಮಂಜೂರಾಗಿರುವ 
ಯಾವ ಹಂತದಲ್ಲಿದೆ; ಹಾಗೂ ಶೇಕಡವಾರು | ಸಮುದಾಯ ಭವನಗಳ: ಕಟ್ಟಡಗಳ ಪುಗತಿಯ .ಹಂತ 
ಎಷ್ಟು ಅನುದಾನ ಮಂಜೂರು ಆಗಿರುತ್ತದೆ; | ಹಾಗೂ ಅನುದಾನ ಮಂಜೂರಾಗಿರುವ ವಿವರವನ್ನು 

ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ಜಿಲ್ಲೆಯ ಕುಮಟಾ ತಾಲ್ಲೂಕಿನ ಹಾಲಕ್ಕಿ ಸರ್ಕಾರದ "ಆಡೇಶ ಸಂಖ್ಯ: ಬಿಸಿಡಬ್ಬ್ಯೂ .278 


ಒಕ್ಕಲಿಗ ಸಂಘ (ರಿ, ಇದಕ್ಕೆ ಅನುದಾನ 
ಬಿಡುಗಡೆ ಮಾಡುವಾಗ ಸರ್ಕಾರದ 
ಮಾರ್ಗಸೂಚಿಗಳನ್ನು ಅನುಸರಿಸಲಾಗಿದೆ: 
ಹಾಗಿದ್ದಲ್ಲಿ ಯಾವ ಪ್ರಮಾಣದಲ್ಲಿ ಅನುದಾನ 
ಬಿಡುಗಡೆ ಮಾಡಲಾಗಿದೆ. ವಿವರ ನೀಡುವುದು: 
ಶೇಕಡಾ 255025, ರ 
ಅನುಸರಿಸದಿಲ್ಲದಿರುವುದು: ಈ ಕುರಿತು 
ಸರ್ಕಾರ ಸೂಕ್ತ ತನಿಖೆ, ಮಾಡುವುದೇ: ' 


ಪ್ರಮಾಣ | 


ಬಿಎ೦ಎಸ್‌ 2019, ಬೆಂಗಳೂರು ದಿನಾಂಕ 1512-2020 ರ 
ಆದೇಶದಲ್ಲಿ ಹಾಲಕ್ಕಿ ಒಕ್ಕಲ್ಲಿಗರ, ಸಂಘ, (ರಿ, ಕುಮಟಾ, 
ಉತ್ತರ ಕನ್ನಡ ಜಿಲ್ಲೆ ರವರಿಗೆ ವಿಶೇಷ: ಪ್ರಕರಣದಡಿ. "ರೊ. 


100.00 ಲಕ್ಷಗಳ ಅನುದ್ಭಾನೆ ಮಂಜೂರು ಮಾಡಿ ಬಿಡುಗಡ 1 
ಮಾಡಲಾಗಿರುತದೆ. ಹ |: 


ig 

ಅನುದಾನ ಬಿಡುಗಡೆ Bee ನ [ 
ಮುಕ್ತಾಯ ಹಂತದಲ್ಲಿದ್ದದರಿಂದ, 
ಸಂಪೂರ್ಣ ಅಸೆದಾನವನ್ನು 
ಮಾಡಲಾಗಿರುತ್ತದೆ. ಪ್ರಸುತ ಕಾಮಗಾರಿ 


ಮುಕ್ತಾಯಗೊಂಡು ಕಟ್ಟಡವು ಉದ್ರಾಟನೆಗೊಂಡಿರುತ್ತದೆ. |! 


“ಬಿಡುಗಡೆ J 


ಸಂಖ್ಯೆ:ಹಿಂವಕ 582 ಬಿಎಂಎಸ್‌ 


್‌ 2021 


(ಕೋಟ ಶ್ರಿ ಪೂಜಾರಿ) | 
ಸಮಾಜ ಕಲ್ಯಾಣ!ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆ 


ರತ್ನದ: ಪ್ರಶ್ನೆ. ಸಂಖ್ಯ: 1569 ಕ್ಲೆ 
er 2 


'ಕ್ಣಡ್‌ಪ್ರಗಾಯ ಹಂತದ ಎವರನತುೂ 


i ಮಂಜೂರಾತಿ (ಡೇಕ (ಸಮುದಾಯ ಪಿ.ಡಿ.ಬಾತೆಯಲ್ಲ 
ಸಂಸ್ಥೆಯ ಹೆಸರು ಮತ್ತು ವಿಳಾಸ ತಾಲ್ಲೂಕು ಮ ಸ ಬಾಕಿ ಇರುವ | ಕಟಿಡದ ಕಾಮಗಾರಿ ಪ್ರಗತಿ ಹಂತ 
p ) 4 ತ್ರ 
Ke RU kK ತ ; ೩ 
a | py 2 3 4 5 [3 EAE “ ° 10 pl 
* ಉತ್ತರಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಾ ಆರ್ಯ ಈಡಿಗ | py: y 
I. ಸಾಮಧಾರಿ,ನೌಕರರ ಕ್ಷೇಮಾಭಿವೃದ್ದಿ ಸಂಘ (ರಿ) ಅಂಕೋಲಾ ಅಂಕೋಲಾ . 208-19 ಸಮುದಾಯಭವನ ೬ 250 0.00 ಮೇಲ್ಲಾವಣಿ ಹಂತ 
I] | ಸ 
ಉತ್ತರಕನ್ನಡ ಜಿಲ್ಲೆ. ಶಿರಸಿ ಸುವರ್ಣಕಲಾಕಾರರ ಸಂಘ (ದಿ) 
ಇವರ ವತಿಯಿಂದ ಶಿರಸಿ ತಾಲೂಕಾ ಕೇಂದ್ರದಲ್ಲಿ K ಮೊದಲನೇ ಮಹಡಿ ಕಾಮಗಾರಿ 
2 ನಿರ್ಮಾಣವಾಗುತ್ತಿರುವ ದೈವಜ್ಞ ಸಮುದಾಯಭವನದ ಶಿರಸಿ 2018-19 ಸೆಮುದಾಯಭವನ 25.00 250 250 000 ಪ್ರಗತಿಯಲ್ಲಿದೆ 
ಮುಂದುವರದ ಕಾಮಗಾರಿ 
ಜಗದ್ದುರು ವೀರ ಸಿಂಹಾಸನ ಸಂಸ್ಥಾನ ಪೀಠ (ದಿ. ಮುಕ್ತಾಯ ಹಂತದಲ್ಲಿದ್ದು. ' 
ಬಾಳೆಯಸ್ಕೂರು, ಚಿಕ್ಕಮಗಳೂರು ಜಿಲ್ಲೆ ರವರ ವತಿಯಿಂದ ಶ್ರೀ A yp 2 ಗ ಪ್ಲಾಸ್ಕರಿಂಗ್‌. ಟೈಲ್ಲ ಅಳವಡಿಕೆ 
3 ವೀರಶೈವ ಮಠ ಗೋಕರ್ಣ, ಕುಮಟಾದಲಿ, ಸಮುದಾಯಭವನ ಕುಮಟ 2019-20 ಸಮುದಾಯಭವನ 300.00 ೫7.50 75.00 12.50 ಹಾಗೂ ಸುಣ್ನ ಬಣ್ಣ ಬಾಕಿ 
ನಿರ್ಮಾಣ ಇರುತ್ತದೆ. 
4 | ರಾಲಕಿ ಒಕ್ಕಲು ಧನದ ಅನನು ಕುಮಟಾ ಬೌನ್‌ಳುಳ ಕುಮಟಾ 2020-21 ಸಮುದಾಯಭವನ | 100.00 100.00 100.00 0.00 ಕಾಮಗಾರಿ ಮುಕ್ತಾಯಗೊಂಡಿದೆ 
ಉತ್ತರಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಂಕಿ - 
5 ಹೆಳೇಮರಠ. ಗ್ರಾಮ ಪಂಚಾಯತ್‌ ಕರಾವಳಿ ವಿದ್ಯಾವರ್ಧಕ ಹೊನ್ನಾವರ 2020-21 ಸಮುದಾಯಭವನ. 5,00 125 1.25 9.00 ಮೇಲ್ಲಾವಣಿ ಹಂತ 
ಸಂಘದ ಸಭಾ ಭವನ ನಿರ್ಮಾಣ k 
ಉತ್ತರಕನ್ನಡ ಜಿಲ್ಲೆ. ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ PN fe Kx ಸಲಸ್ನೆಯು . 
6 ಪಂಚಾಯತ್‌ ಮಣ್ಮ್ಗೂಂಡ ಮಹಾಸತಿ ಸಭಾ ಭವನ ನಿರ್ಮಾಣ ಭಟ್ಕಳ 2020-21 ಸಮುದಾಯಭವನ 5.00 0.00 0.00 0.00 ಕಾಮಗಾರಿ ಪ್ರಾರಂಭಿಸಿಲ್ಲ ನೋಂದಣಿಯಾಗಿರುವುದಿಲ್ಲ. 
ಉತ್ತರಕನ್ನಡ ಜಲ್ಲೆ, ಭಟ್ಕಳ ತಾಲೂಕಿನ ಬೆಳಕೆ ಗಿಪ್ರಯ ಸಂಸ್ಥೆಯ ಹೆಸರಿನಲ್ಲಿ 
7 ಪಂಚಾಯತ್‌ ಕೊಚರೆ ದುರ್ಗಾಪರಮೇಶ್ವರಿ ಸಭಾ ಭವನ ಭಟ್ಕಳ 2020-21 ಸಮುದಾಯಭವನ | 500 0.00 0.00 0.00 ಕಾಮಗಾರಿ ಪ್ರಾರಂಭಿಸಿಲ್ಲ ಪ ಈ ಭ್‌ 
- | ನಿವೇಶನ ಹೊಂದಿರುವುದಿಲ್ಲ. 
ನಿರ್ಮಾಣ i 
Fl ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳ್ಕೂರು (ಕು AS " & 
s ಗ್ರಾಮ ಪರಿಜಾಯತ್‌ ಹಾಮಕಿ. ಸಭಾ ಭವನ ನಿರ್ಮಾಣ 2020-2) ಸಮುದಾಯಭವಸ 5.00 0.00 0.00 0.00 ಕಾಮಗಾರಿ ಪ್ರಾರಂಭಿಸಿಲ್ಲ | ನಿವೇಶನ ಹೊಂದಿರುವುದಿಲ್ಲ. 
ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹೆಬಳ ಗ್ರಾಮ y gE _ pe ಸಂಸ್ಥೆಯು 
9 | ಪಂಚಾಯತ್‌ ಕುಕನೀರ ವಂಕಟೀಶ್ವರ ಸಭಾ ಭವನ ನಿರ್ಮಾಣ | ನಟ್‌ 202621 | ಸಮುದ್ರಾಯಭವನ | £348 he 940 NE ಕಾಮಗಾರಿ ಪ್ರಾರಂಭಿಸಿಲ್ಲ | ನ್ಯೋಂದಣಿಯಾಗಿರುವುದಿಲ್ಲ. 
ಒಟ್ಟು ಮೊತ್ತ 475.00 193.75 181.25 12.50 


ಹಿಂದುಳಿದ ವರ್ಗಗಳ ' ಸಮುದಾಯಗಳಿಗೆ" : ಸೆಮುದಾಮಿ 
ಭವನ/ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ ನೀಡುವ. - 
ಕಾರ್ಯಕ್ರಮದ ಪರಿಷ್ಠತ ಮಾರ್ಗಸೂಚಿಗಳು 


1. ಸರ್ಕಾರದ ಆದೇಶ ಸಂಖ್ಯೆ ಸಕಇ 208 ಬಿಎಂಎಸ್‌ 2010, 
ದಿನಾಂಕ: 04/09/2010. 
2. ಸರ್ಕಾರದ ಆದೇಶ ಸಂಖ್ಯೆ: ಸಕಇ 178 ಬಿಎಂಎಸ್‌ 2012, 
ದಿನಾಂಕ: 06/06/2012. K > 
3. ಸರ್ಕಾರದ ಆದೇಶ ಸಂಖೆ: ಹಿಂವಕ 359 ಬಿಎಂಎಸ್‌ 2013 
ಸ ದಿನಾಕಕಟಿ2 2013 ನ 
. ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ 
.. ಪೆಸ್ತಾವನೆ  ಸಂಖ್ಯೆಹಿಂವಕಇ/ಸ-5/ಸಿತರ್‌-33/2014-15, 
ದಿನಾ೦ಕ: 07.08.2014 ' 


sR 
g 


ಮೇಲೆ ಓದಲಾದ ಕ್ರಮ ಸಂಖ್ಯೆ(1)ರ ಆದೇಶದಲ್ಲಿ ಹಿರಿದುಳಿದ ವರ್ಗಗಳ ಸಮುದಾಯಗಳಿಗೆ 
ಸಮುದಾಯ, ಭವನ/ವಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣ ಕಾರ್ಯಕ್ಷಮಗಳಿಗೆ ಸಹಾಯಧನ : 
ಮಂಜೂರು ಮಾಡುವ ಕುರಿತು ಮಾರ್ಗಸೂಚಿಗಳಲ್ಲಿ ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿ 
ಆದೇಶ ಹೊರಡಿಸಲಾಗಿದೆ. ಮೇಲೆ ಓದಲಾದ ಕಮ ಸಂಖ್ಯೆ(2)ರ ಆದೇಶದಲ್ಲಿ ಸಹ' ಹಿಂದುಳಿದ 
ವರ್ಗಗಳ ವಿವಿಧ ಸಮುದಾಯಗಳಿಗೆ ಸಮುದಾಯ ಭವನ/ವಿದ್ಯಾರ್ಥಿ ನಿಲಯ ಕಟ್ಟಡಗಳ ಅಭಿವೃದ್ಧಿ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಸಹಾಯಧನ' ಮಂಜೂರು ಮಾಡುವ. ಕುರಿತು ಹ 
- ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ." ತದನಂತರ, : ಮೇಲೆ" ಓದಲಾದ "ಕಮ ಸಂಖ್ಯೆ(3)ರ. - % 
ಆದೇಶದಲ್ಲಿ ಸಹ ಹಿಂದುಳಿದ ವರ್ಗಗಳ"ವಿವಿಧ ಸಮುದಾಯಗಳಿಗೆ ಸಮುಡಾಯ 'ಭವನ/ವಿದ್ಯಾರ್ಥಿ. p 
ನಿಲಯ ಕಟ್ಟಡಗಳ ನಿರ್ಮಾಣಕ್ಕಾಗಿ ಸರ್ಕಾರದ ಸಹಾಯಧನ ಮಂಜೂರು ಮಾಡುವ ಕುರಿತು 
ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಲಾಗಿದೆ. ನ 


TN) 


ಮೇಲೆ "ಓದಲಾದ ಕ್ರಸಂ(4)ರಲ್ಲಿ ಆಯುಕರು, ಹಿಂದುಳಿದ ವರ್ಗಗಳ ಕಲ್ಮಾಣ ಇಲಾಖೆ, 


ರವರು ಪ್ರಸ್ತಾವನೆ ಸಲ್ಲಿಸಿ, ಹಿಂದುಳಿದ ವರ್ಗಗಳೆ ವಿವಿಧ ಜಾತಿಗಳಿಗೆ ಸೇರಿದ ನೋಂದಾಯಿತ 
- ಸಂಘ-ಸಂಸ್ಥೆಗಳಿಗೆ ಸಮುದಾಯಗಳಿಸೆ ಸಮುದಾಯ ಭವನ/ನಿಬ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ" 


ಸರ್ಕಾರ ಧನ ಸಹಾಯ ಮಂಜೂಸಾತಿ ಮಾಡುವ ಕುರಿತು ಹಾಲಿ ಇರುವ ಮಾರ್ಗಸೂಚಿಗಳನ್ನು. 
ಪರಿಷ್ಠರಿಸಿ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಹೊರಡಿಸಲು ಪ್ರಸ್ತಾಪಿಸಿರುತ್ತಾರೆ. Re Wo 


td 


N ps ಣಿ 


೭ 


NE 


: ಹೇಲಿನ ಪ್ರಸ್ತಾವನೆಯನ್ನು ಕೂಲಂಕಷದಾಗಿ ಪರಿಶೀಲಿಸಿ ಹಿಂದುಳಿದ ವರ್ಗಗಳ 


ಸಮುದಾಯಗಳಿಗೆ ಸಮುಹಾಯ ಭಪನ/ವಿದ್ಯಾರ್ಥಿ ನಿಲಯಗಳ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ 


ಮಂಜೂರಾತಿ  ನೀಡುಪ ಸಂಬಂಧ ಪರಿಷ್ಕಫ , ಮಾರ್ಗಸೂಚಿಗಳನ್ನು ಹೊರಡಿಸಲು ಸರ್ಕಾರವು 


} : ತೀರ್ಮಾನಿಸಿದ್ದು ಅದರಂತೆ ಈ ಆಡೇಶ. 


"ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 695 ಬಿಎಂಎಸ್‌ 2014 (ಜಾ-2), ದಿನಾಂಕ: 05/11/2014 


ಪ್ರಸ್ತಾವನೆಯಲ್ಲಿ ' ವಿವರಿಸಿರುವ ಅಂಶಗಳ ' ಹಿನ್ಕಲೆಯಲ್ಲಿ, - ಹಿಂದುಳಿದ ವರ್ಗಗಳ 
ಸಮದಾಂಿಗಳಗೆ ಸಮುಡಾಯ ಭವನ/ವದ್ಯಾರ್ಥಿ "ನಿಲಯ ಟ್ಟ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 
ಮಾಗ. ಸೊಚಿಗಳನ್ನು  ಅನುಬಂಧ- ಅ, ಆನುಬಂಧ-ಆ ಮತ್ತು: 


ಪೂರ್ಪನ್ನಯವೌಗುವಂತೆ "ಜಾರಿಗೆ ಬರುವಂತೆ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ 


(ಎನ್‌.ಆರ್‌. ಎರೆಕುಪ್ಪಿ) ' 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 (ಪ್ರಭಾರ) 


ಹಿಂಡುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಇವರಿಗೆ: 


ಸಂಕಲನಕಾರರು, ಕರ್ನಾಟಕ ರಾಜ್ಯ ಪತ್ರ, ಬೆಂಗಳೂರು- ಇವರಿಗೆ ಮುಂದಿನ ವಿಶೇಷ ಸಂಚಿಕೆಯಲ್ಲಿ 


«. ಪ್ರಕಟಿಸಿ 500 ಪ್ರತಿಗಳನ್ನು ಸರ್ಕಾರದ, ಪ್ರಧಾನ 'ಕಾರ್ಯದರ್ಶಿ, ಹಿಂಡುಳಿದ ವರ್ಗಗಳ ಕಲ್ಯಾಣ ಇಲಾಖೆ, 
” ನೇ ಮಹಡಿ,' ವಿಕಾಸ ಸುರ, ಬೆಂಗಳೂರು ಇವರಿಗೆ ಕಳುಹಿಸಲು ಕೋರಿದೆ. + 


pe 
p 


" ಮಹಾಲೇಖಪಾಲರು, ಕರ್ನಾಟಕ ಬೆಂಗಳೂರು 
. ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ಬೆಂಗಳೂರು, 
, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯೋಜನೆ ಇಲಾಖೆ 
ಆಯುಕೆರು, ಹಿಲದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 
ಖಜಾನಾಧಿಕಾರಿಗಳು ರಾಜ್ಯ ಹುಜೂರ್‌ ಖಜಾನೆ, ಚಿಂಗಳೂರು. 
ಎಲ್ಲಾ ಜಿಲ್ಲಾಧಿಕಾರಿಗಳು - | ಆಯುಕ್ತರು ಹಿಂಡುಳಿದ 
. ಎಲ್ಲಾ - ಜಿಲ್ಲೆಗಳ ಜಿಲ್ಲಾ ಹಿಂದುಳಿದ 4 ಕಲ್ಯಾಣ ಇಲಾಖೆ 
ಣಾಧಿಕಾರಿಗಳು ಇವರ ಮೂಲಕ 
8. ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ಪರ್ಗಗಳ ಕಲ್ಯಾಣ ಸಚಿಪರ ಆಪ್ಪ 
ಕಾರ್ಯದರ್ಶಿಗಳು, ವಿಧಾನ ಸೌಧ, ಬೆಂಗಳೂರು . 
9 ಸರ್ಕಾರದ ಪ್ರಧಾನ ಕಾರ್ಯದರ್ಶಿರವರ ಆಪ್ತ ಕಾರ್ಯದರ್ಶಿಗಳು, ಹಿಂದುಳಿದ ಪರ್ಗಗಳ ಕಲ್ಯಾಣ ಇಲಾಖೆ. 
10. ಸರ್ಕಾರದ ಉಪ ಕಾರ್ಯದರ್ಶಿಗಳ ಆಪ್ಪ ಸ ಸಹಾಯಕರು, ಹಿಂದುಳಿಡ ಪರ್ಗಗಳ ಕಲ್ಯಾಣ ಇಲಾಖೆ. 


1. ಶಾಖಾ ರಕ್ಷಾ ಕಡತ/ಹೆಚ್ಚುವರಿ ಪ್ರತಿಗಳು 


ಬಲಾ ನಟನ 


ಹಿರಿದುಳಿದ ವರ್ಗಗಳ ಕಲ್ಯಾಣ ೨ ಇಲಾಖೆ 


p 4 


" ಹಿಂದುಳಿದ ವರ್ಗಗಳ Ne ಸಮುದಾಯಗಳಿಗೆ, ಸಮುದಾಯ Hadid ದ್ಯಾರ್ಥಿ ನಿಲಯ ಕಟ್ಟಡ 
ನಿರ್ಮಾಣಕ್ಕೆ ಸಹಾಯಧನ ಕಾರ್ಯಕೃಮದ ಮಾರ್ಗಸೂಟಿಗಳು ಖಿ 


1. ಉದ್ದೇಶ: ' R 
ಹಿಂದುಳಿದ ವರ್ಗಗಳ ವಿವಿಧ. ಜಾತಿ/ಜನಾಂಗಗಳ ಸಮುದಾಯ ಚಟುವಟಿಕೆಗಳನ್ನು ಸ : 


ವಿದ್ಯಾರ್ಥಿ ನಿಲಯಗಳನ್ನು ನಡೆಸಲು ವಿವಿಧ ಹಿಂದುಳಿದ ವರ್ಗಗಳ ಜಾತಿಗಳಿಗೆ ಸೇರದ ಸಂಘ” 
ಸಂಸೆಗಳಿಗೆ ಸಮುದಾಯ ಭವನ/ವಿದ್ಯಾರ್ಥಿ ' ನಿಲಯಗಳ ಕಟ್ಟಡ ನಿರ್ಮಾಣಕ್ಕೆ ಸತ್ರಾನರರಿಂಥು 
ಅನುದಾನವನ್ನು ಮಂಜೂರು ಮಾಡುವ ಉದ್ದೇಶವನ್ನು ಹೊಂದಿರುತ್ತದೆ. 


_ ಈ ಕಾರ್ಯಕ್ರಮದಡಿ ದ ಪಡೆಯಲು ಹಿಂದುಳಿದ ವರ್ಗಗಳ ಪ್ರಪರ್ಗ-1, 2ಎ, 3ಎ 
ಮತ್ತು 3ಬಿ ಗೆ ಸೇರಿದ ನೋಂದಾಯಿತ ಸಂಘ /ಸ್ಥಯಂ ಸೇವಾ ಸಂಸ್ಥೆ / ಟ್ರಸ್ಟ್‌ಗಳು ಅರ್ಹರಿರುತ್ತವೆ. 
3. ಸಹಾಯಧನ ಮಂಜೂರಾತಿಗೆ ಮಾರ್ಗಸೂಚಿಗಳು: 

1. ಸಹಾಯಧನ ಪಡೆಯುವ ಸಂಸ್ಥೆಯು, ಕರ್ನಾಟಕ ಸಂಘ-ಸಂಸ್ಥೆಗಳ ನೋಂದಣಿ ಕಾಯ್ದೆ 
1960 ಅಥವಾ ಟ್ವಸ್ಟ್‌ ಕಾಯ್ದೆಯನ್ನ್ವಯ/ನೋಂದಣಿ ನಿಯಮಗಳನ್ವಯ ನೋಂದಾಯಿತ. 
ಸಂಸ್ಥೆಯಾಗಿರಬೇಕು. ಸಂಸ್ಥೆಯು" ನೋಂದಣಿಯಾಗಿ ಕನಿಷ್ಟ 2 ವರ್ಷಗಳಾಗಿರಬೇಕು. 

2. ಟ್ರಸ್ಟನ ಸದಸ್ಯರು ಬೇರೆ ಬೇರೆ ಕುಟುಂಬಗಳಿಗೆ ಸೇರಿದವರಾಗಿರಬೇಕು. | 

3. ಸಹಾಯಧನ ಬಯಸುವ ಸಂಪ ಸಂಸ್ಥೆಗಳು /ಟ್ರಸ್ಟ್‌ಗಳು. ಹಿಂದಿನ 2 ವರ್ಷಗಳ ಆಡಿಟ್‌” 
ವರದಿಗಳನ್ನು ಚಾರ್ಟರ್ಡ್‌ ಅಕೌಂಟೆಂಟ್‌ರವರಿಂದ ಆಡಿಟ್‌ ಮಾಡಿಸಿ ಅರ್ಜಿಯೊಂದಿಗೆ .- 
ಸಲ್ಲಿಸಬೇಕು.. ; 3 

4. ಸಮುದಾಯ ಭವನ/ವಿದ್ಧಾ ದ್ಸಾರ್ಥಿ ಟದ ಕಟ್ಟಡದ AE | ' ಆನುದಾನ್ನ. ೫ 
ಬಯಸುವವರು ಅಂದಾಜು" ವೆಚ್ಚದ ಕನಿಷ್ಠ 25 ರಷ್ಟು ಮೊತ್ತವನ್ನು ಸ್ವಂತ ಸಂಪನ್ಮೂಲಗಳಿಂದ " 
ಭರಿಸಬೇಕು. ' 

5. ಸಹಾಯಧನ ಬಯಸುವ ಸಂಘ/ಸಂಸ್ಥೆ ಸ್ಥಗಳು/ಟಸ್‌ಗಳು ಉದ್ದೇಶಿಸಿರುವ ಕಟ್ಟಡ, ನಿರ್ಮಾಣಕ್ಕೆ 
ಸಂಸ್ಥೆಯ ಹೆಸರಿನಲ್ಲಿ. ಜಮೀನುಿವೇಶನವನ್ನು ಹೊಂದಿರಬೇಕು ' ಅಥವಾ ಸರ್ರಿರಿ/ § 
ಸರ್ಕಾರೇತರ ಸಂಸ್ಥೆ ಸ್ಥಗಳಿಂದ ಕನಿಷ್ಠ 30 ಪರ್ಷಗಳೆಗಿಂತ ಕಡಿಮೆ ಇಲ್ಲದ ಅವಧಿಗೆ ಗುತ್ತಿಗೆಗೆ. 
(ಲೀಸ್‌) ಪಡೆದಿರಬೇಕು. ಗ 

. ಕಟ್ಟಡದ ನೀಲ ನಕ್ಷೆಗೆ ಸ್ಥಳೀಯ ಮಹಾನಗರಪಾಲಿಕೆ/ನಗರಸಭೆ / ಪುರಸಭೆ i 4 
ಪರಿಚಾಯ್ತಿಯಿಂದ ಅನುಮೋದನೆ  ಪಡೆದಿರಬೇಳ: ಮತ್ತು ಕಟ್ಟಡ ನಿರ್ಮಿಸಲು 
ಪರವಾನಿಗೆಯನ್ನು ಪಡೆದಿರಬೇಕು 

7. ಉದ್ದೇಶಿತ ಕಟ್ಟದದ ಅಂದಾಜು ಪಟ್ಟಿಯನ್ನು ಸರ್ಕಾರದ ಇಲಾಖೆ/ಸಂಸ್ಥೆಗಳ ಸಹಾಯಕ 
ಕಾರ್ಯಪಾಲಕ. ಅಭಿಯಂತರರು ಾರ್ಯಪಾಲಕೆ ಅಭಿಯಂತರರು ಅಥವಾ ಅಂಗೀಕೃತ 
ಅಭಿಯರಕರಿಲಂಿದ್ದ ಅಥವಾ ಅಂಗೀಕೃತ ವ್ರಾಸುಕಿಲ್ಲಿಗಳರಿದ, ಅನುಮೋದಿಸಲ್ಪಟ್ಟಿರಬೇಕು. 


8. ಈ" ಕೆಳಗಿನ ಪ್ರದೇಶಗಳಲ್ಲಿ ನಿರ್ಮಿಸುವ ಸಮುದಾಯ ಭವನ/ವಿದ್ಯಾರ್ಥಿ ನಿಲಯ 
ಕಟ್ಟಡಗಳಿಗೆ ಅನುದಾನದ 'ಗರಿಷ್ಟ ಮಿತಿಯನ್ನು ಕೆಳಕಂಡಂತೆ ನಿಗದಿಪಡಿಸಿದೆ. 


ಕ್ರ ಸಂ ಸ್ಥಳೆ ಗರಿಷ್ಟ ಷ್ಠ ಸಹಾಯಧನ 
a ಗ್ರಾಮ ಪಂಚಾಯಿತಿ /ಪೆಟ್ನಣ ಪಂಚಾಯ 'ರಾ1T00 ಲಕ್ಷ 
2 ತಾಲ್ಲೂಕು ಕೇಂದ್ರ ಸ್ಥಾನ, ರೂ.25.00 ಲಕ್ಷಿ. 
3 ಕಕ್ಷಾ ಕಾಡ್‌ ಕಾ್‌ವ್‌ 


£  ಮೇಲ್ವಿಂಡ ಗರಿಷ್ಠ ಸಹಾಯಧನ “ಮೊತ್ತವನ್ನು ಸಡಿಲಗೊಳಿಸಿ ಹೆಚ್ಚಿನ ಮೊತ್ತವನ್ನು ಮಂಜೂರು 
ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


9. ಸಹಾಯಧನ. ಪಡೆಯಲಿಚ್ಛಿಸುವ ಸಂಸ್ಥೆಗಳು 1 ಟ್ರಸ್ಟ್‌ಗಳು ಅನುಬಂಧ- ಆ ಕ ಅರ್ಜಿ 
. ನಮೂನೆಯಲ್ಲಿ ' ನಿಗದಿತ ದಾಖಲಾತಿಯೊಂದಿಗೆ, ಅರ್ಜಿಯನ್ನು ಸಂಬಂಧಿಸಿದ ಜಿಲ್ಲೆಯ ಜೆಲ್ಲಾ 
'ಹಿಂದುಳಿಡಪರ್ಗಗ 3 ಸಲ್ಲಿಸಬೇಕು ಸ 
10. ಒ೦ದು ಸಂಘ' ಅಥವಾ ಸಂಸ್ಥೆಯು ಈ ಕಾರ್ಯಕ್ರಮದಡಿ ಇಲಾಖೆಯಿಂದ ಒಂದು ಸ್ಥಳದಲ್ಲಿ 

. "ಒಂದು ಬಾರಿ, ಕಟ್ಟಡ, ನಿಮಾಣ ಮಾಡಲು ಭತ ಸರಾಯನನ ಪಡೆಯಲು | 
” ಅರ್ಹವಾಗಿರುತ್ತದೆ. ' ' 
11. ಸಹಾಯಧನದೆ' ಮಂಜೂರಾತಿ ಆದೇಶ ನೀಡಿದ'...ಕೂಡಲೇ ಸ ಅನುಬಂಧ-ಕಃ 
ರಲ್ಲಿರುವಂತೆ ಕನಿಷ್ಠ ರೂ.100/- ರ ಛಾಪಾ ಕಾಗದದಲ್ಲಿ ಕರಾರು ಪತ್ರವನ್ನು ಸಂಬಂಧಿಸಿದ ) 
ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗೆ ಸಲ್ಲಿಸಬೇಕು. $ i 
12. ಮಂಜೂರು ಮಾಡಿದ ಸಹಾಯಧನವನ್ನು ಒಂದೇ ಕಂತಿನಲ್ಲಿ ಸ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳ 
'ಈಿ.ಡಿ.ಖಾತೆ/ಇತರೆ ಖಾತೆಗಳಿಗೆ ಬಿಡುಗಡೆ" ಮಾಡುವುದು. $ 
13. ಸರ್ಕಾರದಿಂದ : .--ನೇರವಾಗಿ ಸಹಾಯಧನ ಮಂಜೂರಾದ . ಪ್ರಕರಣಗಳಲ್ಲಿ 
ಮಾರ್ಗಸೂಚಿಯಲ್ಲಿರುವ ದಾಖಲಾತಿಗಳನ್ನು ಅಯಾ ಜಿಲ್ಲಾಧಿಕಾರಿಗಳು, ಸಂಸ್ಥೆಗಳಿಂದ 
ಪಡೆದು ಹಣ ಬಿಡುಗಡೆ ಮಾಡುವುಡು. ' i i 
ನ್‌ 14. ಸಂಬಂಧಿಸಿದ - ಸಂಸ್ಥೆಗೆ, 'ಕೆಟ್ಟಿಡಹೆ - ಕಾಮಗಾರಿಯ : ಪ್ರಗತಿಯನ್ನು ಆಧರಿಸಿ": ಜಿಲ್ಲಾಧಿಕಾರಿಗಳ - 
- ಹಂತದಲ್ಲಿಯೇ ಮೂರು ಕಂತುಗಳಲ್ಲಿ ಸಹಾಯಧು ಧನವನ್ನು 25:50:25ರ ಅನುಪಾಕದಂತೆ 
ಬಿಡುಗಡೆ ಮಾಡುವುದು. (ಮಂಜೂರಾತಿ ಆದೇಶದೊಂದಿಗೆ, ಮೇಲ್ಸಾವಣಿ ಹಂತ ಮತ್ತು 
* ಮುಕ್ತಾಯದ ಹಂತ) 
"15. ಕಟ್ಟಡ: ;ನಿರ್ಮಾಣಕ್ಕೆ ಮೊದಲನೇ ' ಕಂತಿನ ಸಹಾಯಧನ ಪಡೆದ ದಿನಾಂಕದಿಂದ ನಾಲ್ಕು 
: -ತಿಂಗಳುಗಳೊಳಗಾಗಿ ಕಟ್ಟಡದ ಕಾಮಗಾರಿಯನ್ನು ಸಂಸ್ಥೆ ಪ್ರಾರಂಭಿಸದಿದ್ದಲ್ಲಿ, ಬಿಡುಗಡೆ 
Pi ಪೂರ್ಣ: ಮೊತ್ತವನ್ನು ಸಂಸ್ಥೆಮಿಂದೆ ಜಿಲ್ಲಾಧಿಕಾರಿಗಳು : ಹಿಂದಕ್ಕೆ 
16. ಕಟ್ಟಡ ಸ ಮೊದಲನೇ ಕಂತಿನ ಸಠಕಾಯಧನ ಪಡೆದ ದಿನಾಂಕದಿಂದ ಮೂರು. 
ಖ್‌ ವರ್ಷಗಳೊಳಗಾಗಿ, : ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸತಕ್ಕದ್ದು, ಮೂರು 
ವರ್ಷಗಳೊಳಗಾಗಿ ಕಟ್ಟಡವನ್ನು ಪೂರ್ಣಗೊಳಿಸದಿದ್ದಲ್ಲ ಅದುವರೆಗೆ ಮಂಜೂರ ಮಾಡಿದ 
ಮೊತ್ತವನ್ನು ಮತ್ತು ಅದರ ಮೇಲಿ ಶೇ.10 ರಷ್ಟು ಬಡ್ಡಿಯನ್ನು ಸದರಿ ಸಂಸ್ಥೆಯಿಂದ ವಸೂಲು 
ಮಾಸಲಾಗುವುದು' ಆದರೆ, ಸಂಸ್ಥೆಯು ನೀಡುವ ವಿವರಣೆಯನ್ನು ಪರಿಶೀಲಿಸಿ, ಕಟ್ಟಡ 
ನಿರ್ಮಾಣಕ್ಕೆ ಹೆಚ್ಚುವರಿ ಕಾಲಾವಕಾಶವನ್ನು, ಆಯುಕ್ತರು ನಿರ್ದೇಶಕರು" ಹಿಂದುಳಿದ ವರ್ಗಗಳ 
ಕಲ್ಯಾಣ ನಲ ಇವರು ನೀಡಬಹುಡು. ಆದರೆ ಇದು ಒಟ್ಟಾರೆ 4 ವರ್ಷಗಳಿಗೆ 


ಮೀರಬಾರದು. 


17. ಸ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಕಟ್ಟಡದ ಕಾಮಗಾರಿಯ 'ಆರ್ಥಿಕ ಮತ್ತು 
_ ಕ ಪ್ರಗತಿಯ ಬಗ್ಗೆ ವರದಿಯನ್ನು 8 ವಿವಿಧ ಕೋನಗಳಿಂದ ತೆಗೆದ ಛಾಯಾಚಿತ್ರಗಳನ್ನು. 
ಬ Ka ಜಿಲ್ಪಧಿಕಾರಿಗಳು ಹಣ ಬಡುಗಡೆ ಮಾಡುವುದು. ನ ೫ 
18. ಸರ್ಕಾರದ ಅನುದಾನ ಪಡೆದು ನಿರ್ಮಿಸುವ ವಿದ್ಯಾರ್ಥಿ ನಿಲಯದ ಕಟ್ಟಡವನ್ನು ಹಿಂದುಳಿದ, 
ವರ್ಗಗಳ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಮಾತ್ರ ಬಳೆಸ ತಕ್ಕದ್ದು. - 
.19.ಈ ಕಾರ್ಯಕ್ತಮದಡಿ ಸರ್ಕಾರದ "ಸನಾಯಧನ ಪಡೆದು ನಿಮ್ಮಾಸುವ ಕಟ್ಟಡವನ್ನು 
ಯಾವುದೇ ರಾಜಕೀಯ ಉದ್ದೇಶಗಳಿಗೆ ಬಳಸ ತಕ್ಕದ್ದಲ್ಲ. 

20.ನಿರ್ಮಾಣ ಮಾಡಿರುವ ಕಟ್ಟಡವನ್ನು ಸಂಘ।/ ಸಂಸ್ಥೆಯ ಡ್ಯೇಯೋದ್ಬೇಶಗಳಗೆ ಅನುಗುಣವಾಗಿ 

ಮಾತ್ರ ಬಳಸಬೇಕು, 

21. ವಿದ್ಯಾರ್ಥಿ ನಿಲಯ/ಸಮುಬಾಯ ಭವನ ಕೆಟ್ಟಡವನ್ನು ನಿರ್ಮಾಣದ ನಂತರ, ಸ ಸಂಸ್ಥೆಯ 

ಉಪಯೋಗಿಸದೇ ಸತೆತವಾಗಿ ಒಂದು ವರ್ಷ ಖಾಲಿ ಬಿಟ್ಟಲ್ಲಿ, ಇಲಾಖೆಯು ಸದರಿ 

ಸಮುದಾಯ ಭವನ ಬಿದ್ದಾ ರಿ ನಿಲಯವನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವ ಅಧಿಕಾರವನ್ನು 

ಹೊಂದಿರುತದೆ 

22.ಸಮುದಾಯ ಭವನಗಳನ್ನು ನು ಹಿಂದುಳಿದ ವರ್ಗಗಳ ಅನುಕೂಲಕ್ಕೋಸ್ಯರ 
ಅವಶ್ಯಕತೆ ಇರುವ ಗ್ರಾಡುಗಳಲ್ಲಿಗ್ನಳಗಳಲ್ಲಿ ನೋಂದಾಯಿತ ಸಂಘ್ಸೆಯಂಸೇವಾ 
ಸಂಸ್ಥೆಗಳು ್ರಿಸ್‌ಗಳು. ಮುಂಡೆ ಜಾರದೆ: :ಇದ್ದಲ್ಲಿ,” ಅಥವಾ ಸಂಸ್ಥೆ ಸ್ಥೆಗಳು ಇವ್ರಿದಿಡ್ದಲ್ಲಿ. ಹಿರದುಳಿದ 
ವರ್ಗಗಳ ಸಮುದಾಯ ಭವನಗಳು ಆ ಗ್ರಾಮಗಳಲ್ಲಿ ಅವಶ್ಯಕತೆ ಇದ್ದಲ್ಲಿ, ಅಂತಹ ಗ್ರಾಮಗಳಲ್ಲಿ 
ಸಮುದಾಯ ಭವನ ನಿರ್ಮಾಣ ಮಾಡಲು ಸರ್ಕಾರಿ/ಗ್ರಾಮ ಪಂಚಾಯ್ತಿ' ' ನಿಷೇಶನವಿದ್ಧಲ್ಲಿ, 
ಸಮುದಾಯ ಭವನಗಳನ್ನು ನಿರ್ಮಿತಿ ಕೇಂದ್ರಗೆ.ಆರ್‌.ಐ.ಡಿ.ಎಲ್‌/ಪಂಚೌಯಕ್‌ ರಾಜ್‌ 
ಇಂಜಿನಿಯರಿಂಗ್‌ ವಿಭಾಗ್ಲ ಇತ್ಕಾದಿ. ಸರ್ಕಾರಿ ಅಂಗ ಸಂಸ್ಥೆ/ಇಲಾಖೆಗಳ ಮುಖಾಂತ್ಸರ 
ನಿರ್ಮಾಣ ಮಾಡುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ: ಕ ರೀತಿ 


ನಿರ್ಮಾಣ ಮಾಡಲಾದ ಸಮುದಾ ಭವನಗಳನ್ನು ಗ್ರಾಮ . ಪಂಚಾಯ್ಕಿ - ಪಟ್ಟಣ 


ಪಂಚಾಯ್ತಿ/ಪುರಸಭೆ/ನಗರಸಭೆ/ಮಹಾನಗರ ಪಾಲಿಕೆಗಳ ವಶಕ್ಕೆ ನೀಡುವುದು. ಈ ಸ್ಫೋಟ - 


ಸಂಸ್ಥೆಗಳು ಇದರ: ಉಸ್ತುವಾರಿ ಮಾಡುವುದು ಹಾಗೂ ಹಿಂದುಳಿದ ವರ್ಗಗಳ ಸಮುದ್ದಾಯಬದ 
. ಚಟುವಟಿಕೆಗಳಿಗೆ ಉಪ ಪಯೋಗಿಸುವುದು. ಆಯುಕ್ತರುಿರ್ದೇಶಕರು, -ಹಿಂಡುಳಿದ .ವರ್ಗಗ್ಗಳ್ನ. 


ಕಲ್ಯಾಣ ಇಲಾಖೆ ಇವರು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಬಗ್ಗೆ. ಪ್ರಸ್ತಾವನೆ. ಬಂದಲ್ಲಿ 


ಅಂತಹ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ, ಮಂಜೂರಾತಿ ನೀಡಿ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ" ' 
ಹಣ ಬಿಡುಗಡೆ ಮಾಡುವುದು. ಇಲಾಖೆ/ಜಿಲ್ಲಾಧಿಕಾರಿಗಳೆ ಮುಖಾಂತರ. ನಿರ್ಮಾಣ. 


ಮಾಡುವ ಸಮುದಾಯ ಭವನಗಳಿಗೆ ಅಂದಾಜು ವೆಚ್ಚದ ಪೂರ್ಣ ಮೊತ್ತವನ್ನು ಸರ್ಕಾರದ 
ವತಿಯಿಂದ. ಭರಿಸುವುದು. 


23. ಈ: ಕಾರ್ಯಕ್ರಮದಡಿ ಆಯವ್ಯಯದಲ್ಲಿ ಹಂಚಿಕೆಯಾದ ಅನುದಾನದ ಶೇ. 70ನ್ನು ಪ್ರವಗ್ಗ-1 


ಹಾಗೂ 2ಎ ಸಮುದಾಯಕ್ಕೆ ಮತ್ತು ಶೇ. 30ನ್ನು ಪ್ರವರ್ಗ-3ಎ ಹಾಗೂ 2ಬಿ ಸಮುದಾಯಕ್ಕೆ 
ಹಂಚಿಕೆಮಾಡುವುದು; ವಿಶೇಷ ಸಂದರ್ಭದಲ್ಲಿ ಸರ್ಕಾರದ ಪೂರ್ವಾನುಷೋರನೆ ಪಡೆದು" 
ಹೆಚ್ಚುವರಿ ಹಂಚಿಕೆ: ಸಾಡಬಹುದಾಗಿದೆ. 


4. ಇಲಾಖಾ ಅಧಿಕಾರಿಗಳಿಗೆ ಸೂಚನೆಗಳು: 


Sec ee mn mint 


ಈ ಕೆಳಗೆ ನಮೂದಿಸಿರುವ ಸಹಾಯಧನವನ್ನು ಮಂಜೂರು ಮಾಡುವ ಅಧಿಕಾರವನ್ನು ಈ ಕೆಳಗಿನಂತೆ 


ವಹಿಸಲಾಗಿದೆ. ೨ 
(ಅ) ೫ ೬ ರೂ.10. 00ಲಕ್ಷಗಳವರೆಗೆ - ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


(ಆ) ರೂ. 10. ೦0೮ಕ್ಷಗಳಿಗಿಂತ - ರಾಜ್ಯ ಸರ್ಕಾರ 
ಮೇಲ್ಪಟ್ಟು 


1 ಯ 


k ಕಾ ಸಂಘ/ಸಂಸ್ಥೆಗಳು ಜಿಲ್ಲಾ ಮಟ್ಟದಲ್ಲಿ ಸಲ್ಲಿಸುವ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ, ಜಿಲ್ಲೆಯ ಜಿಲ್ಲಾ 


3 


ಹಿಂದುಳಿದ "ವರ್ಗಗಳ ಕಲ್ಯಾಣಾಧಿಕಾರಿಗಳು ಸ್ನ ಸ್ಥಳ ಪ ಪರಿಶೀಲನೆ" ಮಾಡಿ ಅವರ ಶಿಫಾರಸ್ಸಿನೊಂದಿಗೆ 
೩4: ಪ್ರಸ್ತಾವನೆಯನ್ನು (ಜೆಕ್‌ಲಿಸ್ಸ್‌. ನಮೂನೆಯೊಂದಿಗೆ) ಸಂಬಂಧಿಸಿದ. ಜಿಲ್ಲಾಧಿಕಾರಿಗಳ . "ಮೂಲಕ..... 
ಪ್ರಸ್ತಾವನೆಯನ್ನು ಆಯುಕ್ಷರು/ನಿರ್ದೇಕಕರು, ಹಿಂದುಳಿದ ಪರ್ಗಗಳ ಕಲ್ಯಾಣ ಇಲಾಖೆ ಇವರಿಗೆ, 
ಸಲ್ಲಿಸಬೇಕು. ರಯುಕ್ತರುಸಿರ್ದೇಶಕರು, ಹಿಂದುಳಿದ ಪರ್ಗಗಳ ಕಲ್ಫಾಣ ಇಲಾಖೆ ಇವರು 
ಪ್ರಸ್ತಾವನ್ನೆಯನ್ನು ಪರಿಶೀಲಿಸಿ ಅವರಿಗೆ' ಪ್ರದತ್ತವಾದ ಆರ್ಥಿಕ ಅಧಿಕಾರ ಪರಿಮಿತಿಯೊಳಗೆ 
ಸಹಾಯಧನವನ್ನು ಪುಂಜೂರು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡುವುದು. ಆಯುಕ್ತರಿಗೆ 
ದತ್ತವಾದ ಆರ್ಥಿಕ ಮಿತಿ ಮೀರಿದ್ದಲ್ಲಿ ಅಂತಹ ಪ್ರಸ್ತಾವನೆಗಳನ್ನು ಸರ್ಕಾರದ ಅನುಷೋದನೆಗೆ 
_ ಸಲ್ಲಿಸುವುದು. 
WU ಸರ್ಕಾರದಿಂದ ಬಿಡುಗಡೆಯಾದ ಅಸುದಾವನ್ನು ಸದ್ಗಳಕೆ “oko. ಕಟ್ಟಡವನ್ನು ನಿಗದಿತ 
' , ಅವಧಿಯಲ್ಲಿ ಮುಕ್ತಾಯಗೊಳಿಸುವರೆತೆ ನೋಡಿಕೊಳ್ಳುವ ಜವಾಬ್ದಾರಿ ಜಿಲ್ಲಾ 'ಹಿಂದುಳಿದ 'ರ್ಗಗಳ 
ಕಲ್ಯಾಣಾಧಿಕಾರಿಗಳಿಗೆ ಸೇರಿರುತ್ತದೆ. ”” ಸಂಸ್ಥೆಯವರು ಮಾರ್ಗಸೂಚಿಗಳಿಗೆ ವಿರುದ್ಧವಾಗಿ 
ನಡೆಯೆಕೊಂಡ” ಸರದರ್ಭದಲ್ಲಿ ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಮಾಣ ಇಲಾಖೆ ವರಿಗೆ 
'ಪರಡಿಇಷಹುಡುವುದು ಈ ಸಹುಷುಕ 
ಈ ಮಾರ್ಗಸೂಚಿಗಳು" 2013-14ನೇ" ಸಾಲಿನಲ್ಲಿ ಸರ್ಕಾರದ ಅದೇಶ ಸಂಖ್ಯೆ: ಬಿಸಿಡಬ್ಬ್ಯೂ 170 ' 
ಬಿಎಂಎಸ್‌. 2014 ದಿನಾಂಕೆ:. 19/02/2014, "ಸರ್ಕಾರದ ಆದೇಶ್ಲ ಸಂಖ್ಯೆ” ಬಿಸಿಡಬ್ಲೂ. 170. 
ಬಿಎಂಎಸ್‌ 2014 ದಿನಾಂಕ:26/02/2014 ಮತ್ತು ಸರ್ಕಾರದ ಆದೇ ಸಂಖ್ಯೆ: ಬಿಸಿಡಬ್ಬ್ಯೂ 206 
" ಬಿಎಂಎಸ್‌ 2014 ದಿನಾಂಕ: 04/03/2014 ರಲ್ಲಿ ಬಿಡುಗಡೆ ಮಾಡಿರುವ ಸಮುದಾಯ 
ಭವನ/ವಿದ್ಯಾರ್ಥಿ ನಿಲಯಗಳಿಗೆ ಕೂಡಾ ಹೂರ್ವಾನ್ಸಯವಾಗಿ ಅನ್ವಯಿಸುತ್ತದೆ. 


(ಎನ್‌.ಆರ್‌. ಎರೆಕುಪ್ಪಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 (ಪ್ರಭಾರ) 
ಹಿಂದುಳಿದ" ವರ್ಗಗಳ ಕಲ್ಯಾಣ ಇಲಾಖೆ 


, j 
1 ™ | 


WS (ಭಾಗ-2), ದಿನಾಂಕ:5. 
Wy Ww 5. 'ಆಯುಕ್ಷರು ಹಿಂದುಳಿಡ ವರ್ಗಗಳ ಕೆಲ್ಯಾಣ ಇಲಾಖೆ ಇವರ -. 
9 $ ಪ್ರಸ್ತಾವಸೆ ಸಂಖ್ಯೆ ls ಹಿಂಪಕಇ ಸ 


'ಪ್ರಸ್ರವನೆ: '. : _ £ a Re 


4 
ಕನಾರಟಕ ಸರ್ಕಾರದ "ನಡವಳಿಗಳು; 


ಇ ವಿಷಯ ಹಿಂದುಳಿದ ವರ್ಗಗಳ .ಸಮುಜಾಯಗಳಿಗೆ": ಸಮುದಾಯ. 

ಭವನ/ವಿದ್ಯಾರ್ಥ ನಲಯ ಕಟ್ಟಡ ನಿರ್ಪಾಣಕ್ಕಿ ಸಹಾಯಥನೆ' ನೀಡುವ 

ಮ್ನ ಕಾರ್ಯಕ್ರಮದ ಪರಿಷತ ಮಾರ್ಗಸೂಚಿಗಳು 
lula ೫ 


{ 
[a 


ಓದಲಾಗಿದೆ: 1. ಸರ್ಕಾಠದ: ಆದೇಶ ಸಂಖ್ಯೆ. ಸಕಳ 208. ಬಿಎಂಎಸ್‌" 2010. 
§ `ದಿಹಾಂಕ: 0409/2010. 
ಭ್‌ 2. ಸರ್ಕಾರದ' ಅದೇಶ ಸಂಖ್ಯೆ ಸಕಇ 178 ಬಿಎಂಎಸ್‌ 2012. 
- ದಿನಾಂಕ: 066/20. - 

3 ಸರ್ಕಾರ ಆದೇಶ ಸಂಖ್ಯೆ. ಹಿಂಪಕೆ 359 ಬಿಎಂವಸ್‌' 2013 

ಧೆಸಾರಕ:21,12.2015, 

4. ಸರ್ಕಾರದ ಆದೇಶ ಸಂಖ್ಯೆ ಹಿರವಕ 685 ಬಿವಿಂವಿಪ್‌ 2014 

2014 


ಧಿನಾರಕ: 21.10:2017 


ಮೇಲೆ ಓದಲಾದ ಕ್ರಮ ಸಂಖ್ಯೇಗ್ರಕೆ ಆದೇಶದಲ್ಲಿ ಹಿಂದುಳಿದ ಪರ್ಗಗಳ ಸಮಖದಾಯಗಳಿಗೆ 
ಸಮುಹಾಯ ಭಹನ/ಬಿದ್ಯಾರ್ಥಿ ನಿಲಯ ಕಟ್ಟಡ ನಿರ್ಮಾಣ ಕಾರ್ಯಕ್ರಮಗಳಿಗೆ . ಸಹನಿಯಥನ 
ಮಂಜೂರು. ಮಾಡುವ: ಹರತು ಮಾರ್ಗಸೂಚಿಗೆಳಲ್ಲಿ ಕೆಲಪು ಮಾನದಂಡಗಳನ್ನು ನಿಗದಿಪಡಿಸಿ ಆದೇಶ 


ಹೊರಡಿಸಳಾಗಿಡೆ ಮೇಲೆ' ಓಡಲಾಡಿ ಕಮ ಸಂಖ್ಯೇ) ಆಧೇಶದಲ್ಲಿ ಸಹ: ಸ್ರಮಳಿದ. ಪರ್ಗನಳ 


ವಿವಿಭ' ಸಮುವಾಯಗಳಿಗೆ ಸಮುದಾಯ ಭೆವನ/ವಿದ್ಯಾರ್ಥಿ ನಿಲಟಿ' ಕಟ್ಟಡಗಳ ಅಭಿವ್ನ ೈದ್ದಿ 


ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಸಹಾಯಧನ ಮಂಜೂರು ಮಾಡುವ ಭರಿತ. 


ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ, 'ತಡಸಂತಠ, ಮೇಲೆ: ಓಪಲಾದ ಕ್ರಮ: ಸಂಖ್ಯೆ(3)ರ 
ಅಪೇಶದಲ್ಲಿ. ಹಿಂದುಳಿದ. ವಗನಗಳ. ವಿವಿಧ ಸಮುದಾಯಗಳಿಗೆ ಸಮುದಾಯೆ. ಭವನ ವಿದ್ಯಾರ್ಥಿ oh 
ಕೆಟ್ಟಡಗಳ ನಿರ್ಮಾಣಕ್ಕಾಗಿ ಸರ್ಕಾರದ ಸಹಾಯಧನ ಮಂಜೂರು. ಮಾಡುವ ಕುರಿತು. 
ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ ಆಡೇಶತ ಹೊರಡಿಸಲಾಗಿದೆ. 


'ಮೇಲೆ ಓದಲಾದ ಸ್ರಸಂಟ)ರಲ್ಲಿ ' ಆಯುಕ್ತರು. ಹಿಂದುಳಿದ ವರ್ಗಗಳ: ಕಲ್ಯಾಣ 
ಇಳಾ ಖೆಚೆಂಗಳೂರು. ರವರು. ಪ್ರಸ್ತಾವನೆ ಸಲ್ಲಿಸಿ. ಮೇಲೆ ಓದರಾದ ಕ್ಷಮ ಸಂಖ್ಯೀತ)ರ ಆದೇಶದ 
ಅನೆಬಂಥಧ-ಅ -ರ ಕೆಲಪೊಂದು- ಉಪ: ಕ್ರಮಾಂಕಗಳನ್ನು ಪರಿಷ್ತರಿಸಿ. ಪರಿಷ್ಮತ ಮಾರ್ಗಸೂಚಿಗಳನ್ನು 


ಹೊರಡಿಸಲು ಪ್ರಸ್ತಾಿಸಿಕುತ್ತಾರೆ. 


(ಅ) ಅನಮುಬಂಧ-ಆ' ರ ಕ್ರಮ ಸಂಖ್ಯೆತಿರ ಉಪ |1) ಗ್ರಾಮ" ಪಂಚಾಯಿತಿ. ತಾಲ್ಲೂಕು ಪಂಚಾಯುತಿ 
ಕ್ರಮಾಂಕ 8 Ms ಸೆಲಬಂದಸದಂತೆ. ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯ 

ಈ ಕೆಲೆಗಿನ ಪ್ರದೇಶಗಳಲ್ಲಿ ನಿರ್ಮಿಸುವ ಭಪನ;/ಪಿಡ್ಕಾರ್ಥಿ ನಿಯ ಕಟ್ಟಡಗಳ ನಿರ್ಮಾಣಕ್ಕೆ 
ಸಮುದಾಯ. ಭವನ/ವಿದ್ಯಾರ್ಥಿಸಿಲಯ ಕಟ್ಟಡಗಳಿಗೆ | ಹಾಲಿ ಎನುಕನನಾಗಿ  ಸಿಸರಿವತಸದುವ 
ಅನುದಾನದ ಗರಿಷ್ಠ ಮಿತಿಯನ್ನು ಕೆಳಕಂಡಂತೆ | ರೂಂ: ಲಕ್ವ ರೊ2300 ಲಕ್ಷ ರೂ30 
ಸಪ್‌ 3 ಲಕ್ಷ: ಮಂಜೂರಾತಿ ಮಿತಿಯನ್ನು ಅಗತ್ಯ 


ಗರಿಷ್ಠ ಸಹಾಯಧನ ಕೂ.10:00 ಏಕ್ಷ್ಯ ರ್ಫೂ25.00 ಲತ್ವ, ೂ.50.00. 

. | ಪೆತ್ತಪನ್ನು ಸಡಿಲಗೊಳಿಸಿ "ಹೆಚ್ಚಿನ ಮೊತ್ತವನ್ನು ಲಕ್ಷ ಮಂಜೂರಾತಿ ಮಿತಿಯನ್ನು, ಸಹೆಲಗೆೊಳಿಸಿ: 

| ಮಂಜೂರು ಮಾಡುವ ಅಧಿಕಾರವನ್ನು ಸರತ ಹೆಚ್ಚುವರಿ ಅನುಡಾಸೆವನ್ನು "ಮಲಜೂರು 
ಹೊಂದಿರುತ್ತದೆ. ಮಾಡುವುದು. 


iy 


'ಅದರಕತೆ ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಹಿಂಡುಳಿದ ವರ್ಗಗಳ ಸಮುಡಾಯಗಳಿಗೆ. 

ಸಮುದಾಯ ಭನನ/ವಿಫ್ಯಾರ್ಥಿನಿಲಯಗಳ' ಕಟ್ಟಡ ನಿರ್ಮಾಣಕ್ಕೆ ಸಹಾಯಥನ' ಮಂಜೂರಾತಿ ನೀಡದ 

;  ಸರಬಂಧೆ ಪರಿಷ್ಮಕ ಮಾರ್ಗಸೂಚಿಯನ್ನು ಹೊರಡಿಸಲು ಸಕರರವು ತೀರ್ಮಾನಿಸಿದ್ದು, ಅದರಂತೆ ಈ 
ಗ ಕೆಳಕೆಲಡಂತೆ ಆದೇಶಿಸಿದೆ: 


ಸಸ 


ರ್ಕಾರದ ಆದೇಶ ಸಂಖ್ಯೆ; ಹಿಂವಕ 1133: ಬಿಎಂಎಸ್‌ 2017, ದಿನಾಂಕ:29/11/2017 ಗ 


ಪ್ರಸ್ತಾವನೆಯಲ್ಲಿ ವಿಪರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಹಿಂದುಳಿದ ವರ್ಗಗಳ 
“ಸಮುದಾಯಗಳಿಗೆ ಸಮುದಾಯ ಭಷನ/ವಿಷ್ಛಾರ್ಥಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿಪಂತೆ 
ಸರ್ಕಾಠ ಆಡೇಶ ಸಂಖ್ಯೆ 'ಹಿಂಪೆಕ 895 ಬಿಎಂಎಸ್‌ 204(ಭಾ-2). ದಿನಾಲಕ:95. 1.20145 
, ಮಾರ್ಗಸೂಚಿಗೆ ಈ ಕಳೆ ಕಂಡಂತೆ ಪಠಿಷ್ಟಕ ಮಾರ್ಗಸೂಚಿಯನ್ನು 'ದಿನಾಂಕ:05.11.2014ರಿ6ದ 
ಪೂರ್ಪಾನ್ವಯಪಾಗಿ ಚಾರಿಗೆನಿಳಿಸಲು ಆದೇಶಿಸಿವೆ.. 


ಸಂಪರ್ಟಗಳಲ್ಲಿ ಸಡಿಲಗೊಳಿಸಿ ವಿಶೇಷ 

ಪ್ರಕರಣವೆಂದು: ಹೆಚ್ಚುವರಿಯಾಗಿ ಸರ್ಕಾರಡ 

f ಹಂತದಲ್ಲಿ: ಮಂಜೂರು. ಮಾಡುವುದು. 

2೪) ಸಮುದಾಯ ಭಪನ ಹಾಗೂ ವಿದ್ಸಾರ್ಥಿನಿಲಯ 
ಕಟ್ಟಡಗಳ ನಿರ್ಮಾಣಕ್ಕೆ ಪ್ರಸ್ತಾವನೆಯಲ್ಲಿ ತಿಳಿಸುವ ! 1 
ಜನಸಂಖ್ಯೆಯನ್ನು ಆದರಿಸಿ ಹೆಚ್ಚು ಜನಸಂಖ್ಯೆ 
ಇರುವ ಸ್ಥಳಗಳಲ್ಲಿ ಹಾಲಿ ಇರುವ. ಅನುದಾನದ 


ಸನ್‌ ಪಾನ [RTO 
ಪಟ್ಟಣ ಪೆಂದಾಯಿತಿ 
ಸಾನ ಕಾನಾ 
ಸ್ಟ್ಯಾನ 


ಸರ್‌ ಸ್ಥಾನ 


ಸ್ಯಾ 


ಘೂ.50: ಕಕ್ಷ 


13) ಈಗಾಗಲೇ ಸಮುದಾಯ ಭವನ! ವಿದಾರ್ಥಿ 
ನಿಲಯ ಕಟ್ಟಡಗಳ ನಿರ್ಮಾಣಕ್ಕೆ ಓಲದಿ "ಮತ್ತು 
ಒಂದಕ್ಕಿಂತ ಹೆಚ್ಚು ಬಾದಿ ಅನುದಾನ ಮಂಜೂರು 
» ಹಾಡಿರುವ ಸಮುದಾಯ: `ಚಪನಗಳಿಗೆ ಹೆಚ್ಚುವರಿ 
ಅಷುದಾನಃ ಅಗತ್ಯಬಡ್ಡಲ್ಲಿ, ಸರ್ಕಾಶದ ಹಲತದಲ್ಲಿ 
ವಿಕೇಷ ಪ್ರಕರಣದಡಿ ಹೆಚ್ಚುವರಿ ಅನುದಾನ 
[- ಮಂಜೂರು ಮಾಡುವುಡು. 


ಸತ್ಯಂ 


ಮಾ 


ಹಾಗೂ 2ಎ ಸಮುದಾಯೆಕ್ಕೆ ಮತ್ತು ಶೇ, 


ಇ] ನುನ ಪತನ 


ಸಮಾಂಕ -(23)ಕ್ಕೆ ಸಂಬಂಧಿಸಿದಂತೆ 
ಈ ಕಾರ್ಯಕಹುಪದಿ. ಆಯವ್ಯಯದಲ್ಲಿ. pe ಕಾರುಕ್ಷಮದಡ ಆಯಪ್ಯಯವಲ್ಲಿ' 


ಹಂಚಿಕೆಯಾದ ಅನುದಾನದ ಶೇ,70ನ್ನು ಪ್ರವರ್ಗ-1 | ತಂಚಿಕೆಯಾದ ಅನುದಾನವನ್ನು ಪ್ರಪರ್ಗ-1. ಹಾಗೂ. 
2ಎಗೆ “ಮಾತ್ರ. ಸಮತಳ ಪಹಂಜೂರು 
:ಪ್ರಪರ್ಗ-3ಎ ಹಾಗೂ 36 ಸಮುದಾಯಕ್ಕಿ ಹಂಚಿಕೆ ಪಹಾಡುವುದು. ಪ್ರವರ್ಗ 3ಎ. 3ಬಿ ಹಾಗೂ ಇತರ 
ಮಾಡುವುದು. 'ವಿಶೇಷ' ಸಂದಭ£ದಲ್ಲಿ ಸರ್ಕಾರದ ಪ್ರವರ್ಗಗಳಿಗೆ ಜನುದಾನ ಪುಂಜೂರು: ಮಾಡುವ 
ಘೂರ್ನಾಹಜೋದನೆ ಪಡೆದು ಹೆಚ್ಚುವರಿ ಹಂಚಕೆ | ಸಂದರ್ಭದಲ್ಲಿ, ಅನುಡಾನ' ಮುಂಜಾರು ವನಡಲು 
ಡಬಹುಪಾಗಿದೆ. ಸರ್ಕಾರದ ಅನುಮೋದನೆ ಕಡ್ಡಾಯವಾಗಿ: 


ಪಡೆಯತಕ್ಕದ್ದು. 


ಮುರದೆನರೆಮ, ಸರ್ಕಾರವೆ ಆದೇಶ ಸಂಖ್ಯೆಹಿಂಪಕ 8695 ಖಿವಿರಿಎಸ್‌ 2014(iನ-2). 


ದಿನಾಂಕ:05.1.20146 ಅಮಭಂಧ-ಅ: ರ ಕಪು ಸಂಖ್ಯೆ 3ರ: ಉಪ ಕಮಾಲ ೧ಿನ್ನಿ ಕೈಬ್ದಿಡಲಾಗಿದ್ದು, .- 
1206” ಆದೇಶದಲ್ಲಿ 


ಉಳಿದ: ಉಫೆ ಕಮಾಂಕಗಳು' ಮುತ್ತು ಅನುಬಂದೆಗಳು ದಿನಾಠಿಕಃ; 
ತಿಳಿಸಿಶುವಂತೆ `ಯಥಾವತ್ತಾಗಿ ಮುಂದುವರೆಯುವುದು. 


ಈ ಅದೇಶವನನ್ನಿ ಸನ್ನಾಸ್ಯ ಮುಖ್ಯಮಂತ್ರಿಯವರ ಚಪ್ಪೆ, ಸಂಖ್ಯ 
ದಿಸಾಠಿಕ್ಕಗಿ9.॥,2017ರ ಅನುಶೋನನಯೊಂದಿಗೆ ಹೊರಡಿಸಲಾಗಿದೆ. y 
ಇಳೆ K 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ; 
'ಮತ್ತು ಅಪರ ಹೆಸರಿನಲ್ಲಿ 


(ಆರ್‌, ಭಾಸ್ಕರ್‌) 
ಸರ್ಕಾರದ: ಅಧೀನ ಕಾರ್ಯದರ್ಶಿ-2 


LL ಸೇನ ವರ್ಗಗಳ 'ಕಲ್ಯಾಜ-ಇಫಾಖೆ. 


ಇವರಿಗೆ; 

ಸನಿಸರನರಾರವು bd ರಾಜ್ಯ ಪತ್ರ, ಚೆಂಗೆಳೂರು-ಇಪಕೆಗೆ ಮುಂದಿನ ವಿಶೇಷ ಸ ಸರಚಿಕೆಯಲ್ಲಿ. 
ಪ್ರಕಟಿಸಿ 500. ಪ್ರ ಸರ್ಕಾರದ ಪ್ರಧಾನ: ಕಾರ್ಯದರ್ಶಿ; ಹಂದುಳದ: ಪಗ್ಗೇಗಳ: ಕಲ್ಯಾಣ 

ಇಲಾಖೆ. ನೇ ನ ವಿಕಾಸ ಸೌಧ ಬೆರಗಳೂರು ಇವರಿಗೆ ಕಳರಹಿಸಲು ಕೋಣಿಡೆ. 


ಗ 


IS 
Z 


3 
4. 


ಒ್‌ ಆಔಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು: 


ಪ್ರಥಾನ ಪುಹಾಲೇಖಪಾಲರು, ಕರ್ನಾಟಕ ಬೆಲಗೂರು 


ವಿಧಾತ ಸೌಧ: ಬೆಂಗಳೂರು; 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು. ಆರ್ಥಿಕ "ಇಲಾಬೆ. ವಿಧಾನ ಸೌಢ್‌ ಬೆರಿಗಳೂರು. 
ಸರ್ಕಾಠದ. ಪ್ರಧಾನ ಕಾರ್ಯದರ್ಶಿಗಳು, ಯೋಜನೆ ಇಲಾಖೆ, ಟಹು- ಷಡ ಕೆಟ್ಟಡ, ಚ್ರೊಗಳ್ನೊಲ್ಲು 


, 5463, 


ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯರರ್ಕಿ-॥ ರವರ ಆಪ್ಪ ಕಾರ್ಯದರ್ಶಿ; 


ಡಿ 
. ಖಜಾನಾಧಿಕಾರಿಗಳು; ರಾಜ್ಯ ಹುಜೂರ್‌ ಖಜಾನೆ, ಬೆಂಗಳೂರು 


ಪಲ್ಲಾ ಜಿಲ್ಲಾಧಿಕಾರಿಗಳು ಸ —ಾ್‌ಡ 
, ಏಲ್ಲಾ ಜಿಲ್ಲೆಗಳ ಜಿಲ್ಲಾ; ಹಿಂದುಳಿದ ವರ್ಷಗಳ ಕಲ್ಯಾಣ ಹಾಧಿಕಾರಿಗಳು: } ಜರೆ 


ಪಿಲ್ಪ್ನ.ಜಿಲ್ಲಾ ಖಜಾನಾಧಿಕಾರಿಗಳು. 


Co 


1 ಮಾನ್ಯ ಸಮಜ; ಕಲ್ಯಾಣ ಹಾಗೂ ಹಿಂಮಳಿಡ ವರ್ಗಗಳ ಕಲ್ಯಾಣ " 

\ ಸಚಿವರ "ಅಪ್ಟ ಾರ್ಯದರ್ಶಿಗಳು, ವಿಧಾನ ಸೌಡ್ಸ. ಜೆಂಗೆಳೂರ 

ಸರ್ಕಾರದ ರ್ಯ ವರ್ಶಿರಠಷರ ಆಪ್ತ ಕಾರ್ಯದರ್ಶಿಗಳು. ಹಿಂದುಳಿದ ಪೆರ್ಗಗಳೆ ಕಲ್ಯಾಣಿ ಇಲಾಖೆ, 

; 'ವಿಕಾಸ ಸೌಧ, ಬೆಂಗಳೂರು: 

2.ಸರ್ಕಾರದ"'ಉಪ' ಕಾರ್ಯದರ್ಶಿಗಳ ಆಪ್ತ ಸಹಾಯಕರು. ಹಿಂದುಳಿದ. ವರ್ಗಗಳ ಕಲ್ಯಾಣ ಇಲಾಖೆ. 
ವಿಕಾಸ ಸೌಢ..ಚೆಂಗಳೂರು, 

13. ಶಾಖಾ ರಕ್ಷಾ ಕಡತ/ಹೆಚ್ಚುವರಿ ಪ್ರತಿಗಳು 


pe 


